ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 3014(2465) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 
ವಿಷಯ: ರಾಷ್ಟ್ರೀಯ ಹೆದ್ಮಾರಿಗಳಲ್ಲಿ ಕೈಗೊಂಡಿರುವ ಕಾಮಗಾರಿಗಳ ಬಗ್ಗೆ 


(ಅ) ಹಾಸನ-ಮೈಸೂರು, ಬಾಣವಾರ-ಹುಳಿಯೂರು ಮತ್ತು ತುಮಕೂರು-ಶಿವಮೊಗ್ಗ 
ರಾಷ್ಟ್ರೀಯ ಹೆದ್ಮಾರಿ ಕಾಮಗಾರಿಗಳಡಿ ಅಂದಾಜು ಪಟ್ಟೆಯಂತೆ ಕೈಗೊಳ್ಳಬೇಕಾದ 
ಕಾಮಗಾರಿಗಳು ಯಾವುವು; ಯಾರಿಗೆ ಗುತ್ತಿಗೆ ನೀಡಲಾಗಿದೆ; ಗುತ್ತಿಗೆ ನೀಡಲು ಪಾಲಿಸಲಾದ 
ನಿಯಮ/ಮಾನದಂಡಗಳೇನು ; (ಒಪ್ಪಂದದ ಪತ್ರದೊಂದಿಗೆ ವಿವರ ನೀಡುವುದು) 


(ಆ) ಸದರಿ ಹೆದ್ಮಾರಿಗಳಲ್ಲಿನ ಕಾಮಗಾರಿಗಳು ಯಾವ ಹಂತದಲ್ಲಿವೆ; ಈ ಕಾಮಗಾರಿಗಳಿಗಾಗಿ 
ಮಂಜೂರಾದ ಹಾಗೂ ಬಿಡುಗಡೆಯಾದ ಅನುದಾನ ಎಷ್ಟು ; ಇದರಲ್ಲಿ ಗುತ್ತಿಗೆದಾರರಿಗೆ 
ಬಿಡುಗಡೆ ಮಾಡಿರುವ ಅನುದಾನ ಎಷ್ಟು ; (ಕಾಮಗಾರಿವಾರು ವಿವರ ನೀಡುವುದು) 


(ಇ) ಮೂರು ಕಾಮಗಾರಿಗಳಲ್ಲಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ 
ಕಾಮಗಾರಿಗಳನ್ನು ಪೂರ್ಣಗೊಳಿಸದಿದ್ದರೂ ಕೂಡ (ಪೂರ್ತಿ ಪ್ರಗತಿಗಿಂತ ಹೆಚ್ಚಿನದಾಗಿ) 
ಕಾಮಗಾರಿಗಳನ್ನು ಮಾಡಲಾಗಿದೆಯೆಂದು ಗುತ್ತಿಗೆದಾರರಿಗೆ ಬಿಲ್ಲು ಪಾವತಿ 
ಮಾಡುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಈ ಕೆಲವು ಸ್ಥಳಗಳಲ್ಲಿ ಕಳಪೆ 
ಗುಣಮಟ್ಟಿದ ಕಾಮಗಾರಿಗಳು ಆಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಇವರುಗಳ ವಿರುದ್ದ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


(ಈ) ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆಯೆ; ಹಾಗಿದ್ದಲ್ಲಿ, 
ಎಷ್ಟು ಮಾಡಲಾಗಿದೆ ಹಾಗೂ ಯಾವ ರೀತಿ ಪರಿಹಾರ ನೀಡಲಾಗಿದೆ; ಅಥವಾ ಇನ್ನೂ 
ಭೂಸ್ವಾಧೀನ ಮಾಡಲು ಬಾಕಿ ಇದೆಯೇ; ಇದಲ್ಲ, ಕಾರಣಗಳೇನು; (ಯೋಜನೆವಾರು, 
ಪ್ರಕರಣವಾರು ವಿವರವಾದ ಮಾಹಿತಿ ನೀಡುವುದು) 


(ಉ) ಈ ಮೂರು ಕಾಮಗಾರಿಗಳನ್ನು ಕೈಗೊಳ್ಳಲು ರಸ್ತೆ ಬದಿಯ ಎಷ್ಟು ಮರಗಳನ್ನು 
ತೆರವುಗೊಳಿಸಲಾಗಿದೆ; ಯಾವ ರೀತಿ ಹರಾಜು ಮಾಡಲಾಗಿದೆ; ಯಾವ ತಳಿಯ ಮರಗಳನ್ನು 
ತೆರವುಗೊಳಿಸಲಾಗಿದೆ ; (ಯೋಜನೆವಾರು ವಿವರ ನೀಡುವುದು) 


(ಊ) ತೆರವುಗೊಳಿಸಿದ ಮರಗಳ ಬದಲಾಗಿ ಎಷ್ಟು ಗಿಡಗಳನ್ನು ಎಲ್ಲೆಲ್ಲಿ ನೆಡಲಾಗಿದೆ; ಯಾವ 
ತಳಿಯ ಗಿಡಗಳನ್ನು ನೆಡಲಾಗಿದೆ; ಇದಕ್ಕಾಗಿ ಮೀಸಲಿಡಲಾದ ಹಣ ವೆಷ್ಟು ? (ವಿವರವಾದ 
ಮಾಹಿತಿ ನೀಡುವುದು) 


